ಭಾವನೆಗಳನ್ನು ನಿರ್ವಹಿಸಲು ಕೆಲವು ಸರಳ ಚಟುವಟಿಕೆಗಳು 


ಶಾಲಿನಿ ಸೋಲಂಕಿ 


ಮಕ್ಕಳು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಹಾಗೂ 
ಇತರರೊಂದಿಗೆ ಬೆರೆಯುವ ಅಥವಾ ಒತ್ತಡವನ್ನು ನಿಭಾಯುಸುವ 
ಸಾಮರ್ಥ್ಯದೊಂದಿಗೆ ಪ್ರಪಂಚಕ್ಕೆ ಬರುವುದಿಲ್ಲ. ಆದಾಗ್ಯೂ, 


ಒತ್ತಡ ಮತ್ತು ಭಾವನೆಗಳು ಜೀವನದ ನೈಸರ್ಗಿಕ 
ಭಾಗವಾಗಿರುವುದರಿಂದ, ಇವುಗಳನ್ನು ನಿಭಾಯುಸಲು 
ಕಲಅಯುವುದು ಬಹಳ ಮುಖ್ಯು. ಕೆಳಗೆ ತಿಆಸಲಾದ 


ಚಟುವಟಕೆಗಳು ಮಕ್ಕಳು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು 
ಅಗತ್ಯವಾದ ತಿಳುವಳಕೆ, ಗುಣಪ್ಪಭಾವ ಮತ್ತು 
ಸಾಮರ್ಥ್ಯಗಳನ್ನು ಪಡೆದುಕೊಳ್ಳಲು: ಇತರರ ಬಗ್ಗೆ 
ಸಹಾನುಭೂತಿ ಹೊಂದಲು, ಗುರಿಗಳನ್ನು ಹೊಂದಿಸಲು ಮತ್ತು 
ಸಾಧಿಸಲು; ಸಮತೋಲಅತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು: 
ಮತ್ತು ಆರೋಗ್ಯಕರ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ 
ಮಾಡುತ್ತವೆ. 


ಇ 
5 
BR 


ಧನಾತ್ಮಕ ಸ್ವಯಂ - ಮಾತು 


ಧನಾತ್ಮಕ ಪ್ರಯಂ-ಮಾತು (Positive self-talk) ತಮ್ಮ ಬೆ 
ತಾವೇ ಕರುಣಿ ತೋರುವುದನ್ನು ಸೂಚಿಸುತ್ತದೆ. ಇದು ಮಕ್ಕಳಿಗೆ 
ತಮ್ಮ ಒಳಗಿನ ಬದಲಾಯಸಲು ಸಹಾಯ ಮಾಡುವ ಒಂದು 
ಅಂಶವಾಗಿದೆ. ಉದಾಹರಣೆಗೆ, "ಮುಂದಿನ ಬಾರಿ ನಾನು 
ಉತ್ತಮವಾಗಿ ಮಾಡಬಹುದು' ಅಥವಾ 'ನನ್ನ ತಪ್ಪುಗಳ೦ದ 
ನಾನು ಕಅಯಲು ಬಯಸುತ್ತೇನೆ, "ಅವುಗಳ೦ದ ಹಿಮ್ಮಟ್ಟಸಲು 
ಸಾಧ್ಯವಿಲ್ಲ. ' ಧನಾತೃಕ  ಪ್ಟಯಂ- ಮಾತು ಒತ್ತಡವನ್ನು 
ಎದುರಿಸಲು ಸಹಾಯ ಮಾಡುತ್ತದೆ; ಆತಂಕ ಮತ್ತು 
ಆತ್ಕವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಾನು ನನ್ನ ವಿದ್ಯಾರ್ಥಿಗಳಗೆ ಈ 
ವಿಷಯಕ್ಕೆ ಸಂಬಂಧಿಸಿದ ಮೂರು ಚಟುವಟಕೆಗಳನ್ನು ನೀಡಿದೆ. 


J A 

ka | ¢an 

(ss L will 

|r reall de C 

fe. en I'M confudent 

| me I'm  suye 

| (mite M hfe ys {he best 
| dow lok good | look te best 


| ‘1 don't deserve attention or success 
|| 

Yeas nod 

\ 


| deser€ 
| an power ful 


” 
_~_~__—~—_—~——™ 


attentn gpd Succ 659 


ಚಿತ್ರ 1. ಧನಾತ್ಮಕ ಮತ್ತು ಖುಣಾತ್ಮಕ ಹೇಳಿಕೆಗಳನ್ನು ಹೊಂದಿರುವ ಕಾರ್ಯಹಾಳೆ. 


ಮೊದಲನೆಯದಾಗಿ. ಇದು ಧನಾತ್ಕಕ ಅಥವಾ ಖಯಣಾತ್ಯಕ 
ಸ್ರಯಂ-ಮಾತು ಎಂದು ನಿರ್ಧರಿಸಲು. ನಾನು ಅವರಿಗೆ ವಿವಿಧ 
ಉದಾಹರಣೆಗಳನ್ನು ನೀಡಿದ್ದೇನೆ. ಉದಾಹರಣೆಗೆ ’' ವಾನು 
ವಿಫಲನಾಗಿದ್ದೇನೆ ಮತ್ತು ನನಗೆ ಈ ಚಟುವಟಕೆಯನ್ನು 
ಪೂರ್ಣಗೊಳಜಸಲು ಸಾಧ್ಯವಾಗುವುದಿಲ್ಲ' ಅಥವಾ 'ನಾನು ಈ 
ವಿಜ್ಞಾನ ಮಾದರಿಯನ್ನು ನಿರ್ಮಿಸುವ ಇಚ್ಛೆಯನ್ನು 
ಹೊಂದಿದ್ದೇನೆ.” ಇದರಿಂದಾಗಿ ಅವರು ಖಯಣಾತೃಕ ಮತ್ತು 


ಧನಾತ್ಕಕ ಹ್ಟ್ರಯಂ- ಮಾತಿನ ನಡುವೆ ವ್ಯತ್ಯಾಸವನ್ನು 
ಗುರುತಿಸಲು ಸಾಧ್ಯವಾಯಿತು. ಎರಡನೆಯದು ಅವರ 
ಬೆಂಚ್‌ನಲ್ತ ಅವರ ಜೊತೆಗೆ ಕುಳತುಕೊಳ್ಳುವ 


ಜೊತೆಗಾರರೊಂದಿಗೆ ಮಾಡಿದ ಚಟುವಟಕೆಯಾಗಿದೆ. ಈ 
ಚಟುವಟಕೆಯಲ್ಲ. ಅವರ ಜೊತೆಗಾರರು ಪರಸ್ಪರರ ಖಣಾತ್ಕಕ 
ಸ್ರಯಂ-ಚರ್ಚೆಯನ್ನು ಧನಾತ್ಕಕ ಸ್ಟಯಂ-ಚರ್ಚೆಯೊಂದಿಗೆ 
ಬದಲಸಬೇಕಾಗಿತ್ತು. 


ಉದಾಹರಣೆಗೆ: 

ಮೊದಲನೇ ಜೊತೆಗಾರ (ಯಣಾತ್ಕಕ ಸ್ಟಯಂ-ಚರ್ಚೆ): ವಾನು 
ಈ ಇಂಗ್ಲಿಷ್‌ ಪರೀಕ್ಷೆಯಲ್ಲ ಅನುತ್ತೀರ್ಣನಾಗುತ್ತೇನೆ. ನನ್ನ 
ಹೆತ್ತವರು ನನ್ನನ್ನು ಬೈಯುತ್ತಾರೆ. 


UTR 


MA 
kh 


ನಾ 


ಎರಡನೇ ಜೊತೆಗಾರ (ಧನಾತ್ಮಕ ಸ್ರಯಂ-ಚರ್ಚೆ): ವಾನು 
ಪರೀಕ್ಷೆಗಾಗಿ ಶ್ರದ್ದೆಯಿಂದ ಅಧ್ಯಯನ ಮಾಡಿದ್ದೇನೆ ಮತ್ತು ಈ 
ಪರೀಕ್ಷೆಯಲ್ಲ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅದು ನನಗೆ 
ಸಹಾಯ ಮಾಡುತ್ತದೆ. 


ಈ ಚಟುವಟಕೆಯ ನಂತರ, ನಾವು ಚರ್ಚೆಯನ್ನು ನಡೆಸಿದೆವು. 
ನಾನು ಅವರಿಗೆ ಖಣಾತ್ಮೃಕ ಸ್ಟಯಂ- ಮಾತನಾಡುವಿಕೆಯ 
ಉದಾಹರಣೆಗಳನ್ನು ನೀಡುತ್ತಾ ಪ್ರಶ್ನೆಗಳನ್ನು ಹಾಕಿದೆ ಮತ್ತು, `ಈ 
ವಾಕ್ಕದ ಧ್ಧನಿಯು ಧನಾತ್ಮಕವಾಗಿದ್ದರೆ ಅದರ ವಿರುದ್ಧದ 
ಧ್ವನಿಯು ಹೇಗೆ ಧ್ವನಿಸುತ್ತದೆ? ಎಂದು ಅವರಿಗೆ ಪ್ರಶ್ನೆಗಳನ್ನು 
ಕೇಆದೆ. ಸಕಾರಾತ್ಮಕ ಸ್ವಯಂ-ಚರ್ಚೆಯ ಪ್ರಯೋಜನಗಳು 
ಮತ್ತು ನಕಾರಾತೃಕ ಸ್ಷಯಂ-ಚರ್ಚೆಯ ನ್ಯೂನತೆಗಳ ಕುರಿತು 


ನಾವು ಚರ್ಚೆಯನ್ನು ನಡೆಸಿದ್ದೇವೆ. 


ಮುಂದೆ; ಅವರ ದೈನಂದಿನ ಜೀವನದ ವಿವಿಧ ಅಂಶಗಳಲ್ಪ 
ಧನಾತ್ಕಕ ಚಿಂತನೆಯನ್ನು ಉತ್ತೇಜಸಲು, ನಾನು ಅವರಿಗೆ 
ಕೆಲವು ನಕಾರಾತ್ಮಕ ಹೇಳಕೆಗಳನ್ನು ಒಳಗೊಂಡ 
ಕಾರ್ಯಹಾಕೆಯನ್ನು ನೀಡಿದೆ. ಮತ್ತು ಆ ಹೇಳಕೆಗಳನ್ನು 
ಧಣಾತ್ಮಕ ಹೇಳಕೆಗಳಾಗಿ ಬದಲಾಲಯುಸಲು ಕೇಳದೆ. ಈ 
ಕಾರ್ಯಹಾಳೆಯು, ನಮ್ಯ ಬಗ್ಗೆ ಖಣಾತ್ಯಕವಾಗಿ 


» 


ಚಿತ್ರ 2. ಮಕ್ಕಳು ಕೆಲವು ಸರಳ ಆಯ್ಕೆಗಳನ್ನು ಮಾಡಿರುವ ಕಾರ್ಯಹಾಳೆ. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಮಾತನಾಡುವಾಗ, ನಮ್ಮ ಗುರಿಗಳನ್ನು ಅನುಸರಿಸಲು ಮತ್ತು 
ಸಾಧಿಸಲು ನಮ್ಮನ್ನು ನಾವು ತಡೆಯುತ್ತೇವೆ ಎ೦ಬ ಕಲ್ಪನೆಯನ್ನು 
ಒತ್ತಿಹೇಳುತ್ತದೆ. ಇದು ನಾವು ಹೊಸ ಪ್ರಯತ್ನಗಳನ್ನು 
ಮಾಡುವುದನ್ನು ಅಥವಾ ನಾವು ಅನಂದಿಸಬಹುದಾದ 
ಚಟುವಟಕೆಗಳಲ್ಲ ತೊಡಗುವುದನ್ನು ತಡೆಯಬಹುದು. 


ನಿರ್ಣಯ:ತೆಗೆದುಕೊಳ್ಳುವಿಕೆ 


ನಾನು ರಾಬರ್ಟ್‌ ಫ್ರಾಸ್ಟ್‌ ಅವರ ಕವನಗಳಲ್ಲ ಒಂದಾದ ದಿ 
ರೋಡ್‌ ನಾಟ್‌ ಟೇಕನ್‌' ಕವನವನ್ನು ನನ್ನ ಏಳನೇ ತರಗತಿಯ 
ವಿದ್ಯಾರ್ಥಿಗಳಗೆ ನೀಡಿದೆ. ವಿಶೇಷವಾಗಿ ಈ ಕವಿತೆಯ ಕೊನೆಯ 
ಮೂರು ಸಾಲುಗಳು ವಿಭಿನ್ನವಾಗಿ ನಿಲ್ಲುತ್ತವೆ: ಕಾಡಿನಲ್ಪ 
ದಾರಿಗಳು ಎರಡಾಗಿ ಕವಲೊಡೆದವು. ಮತ್ತು ನಾನು-/ ನಾನು 
ಈವರೆಗೆ ಕಡಿಮೆ ಪಯಣಿಗರು ಪ್ರಯಾಣಿಸಿರುವ ಹಾದಿಯನ್ನು 
ತೆಗೆದುಕೊಂಡೆ ಮತ್ತು ಅದು ಎಲ್ಲ ಬದಲಾವಣೆಗಳನ್ನು 
ಮಾಡಿತು. ಈ ಸಾಲುಗಳಲ್ಲ. ರಾಬರ್ಟ್‌ ಫ್ರಾಸ್ಟ್‌ ರಸ್ತೆಯ 
ಕವಲುದಾರಿಗೆ ಬಂದಾಗ, ಅವನು ತನ್ನ ಜೀವನದ ಹಾದಿಯನ್ನು 
ಶಾಶ್ವತವಾಗಿ ಬದಲಾಲಯುಸಬಲ್ಲ ಎರಡು ಆಯ್ದೆಗಕ ನಡುವೆ 
ಒಂದನ್ನು ಆರಿಸಿಕೊಳ್ಳಬೇಕಾಗಿತ್ತು. ನಾವೆಲ್ಲರೂ ಆಯ್ದೆಗಳು 
ಮತ್ತು ಅವಕಾಶಗಳೆರಡನ್ನೂ ಎದುರಿಸುತ್ತಲೇ ಬರುತ್ತೇವೆ ಮತ್ತು 


ese 


when people 


| Mome me 


y 
p_ 


ನಮ್ಮ ಜೀವನದುದ್ದಕ್ಕೂ ಅವುಗಳ ನಡುವೆ ಯಾವುದು ಉತ್ತಮ 
ಎಂಬ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿರ್ಧಾರ 
ತೆಗೆದುಕೊಳ್ಳುವಲ್ಲ ನೀಡುವ ಆರಂಭಕ ಸೂಚನೆಯು ಮಕ್ಕಳು 
ತಪ್ಪು ಮತ್ತು ಆತುರದ ನಿರ್ಧಾರಗಳನ್ನು ಮಾಡುವುದನ್ನು 
ತಪ್ಪಿಸಲು ಸಹಾಯ ಮಾಡುತ್ತದೆ ಮತ್ತು ಅವರು ಉತ್ತಮ 
ತಿಶುವಳಕೆಯುಳ್ಳ  ಆಯ್ದೆಗಳನ್ನು ಮಾಡಲು ಸಹಾಯ 
ಮಾಡುತ್ತದೆ. 


ನಾವು ಎರಡು ಚಟುವಟಕೆಗಳನ್ನು ಮಾಡಿದೆವು. ಮೊದಣಗೆ, 
ನಾನು ನನ್ನ ವಿದ್ಯಾರ್ಥಿಗಳಗೆ ಅವರ ಆದ್ಯತೆಯ ಆಟಗಳ ಬಣ್ಣ 
ಪ್ರಶ್ನಿಸಿದೆ. ಕೆಲವು ವಿದ್ಯಾರ್ಥಿಗಳು ಡಾಡ್ಜ್‌ ಬಾಲ್‌ಗೆ ಆದ್ಯತೆ 
ನೀಡಿದರು. ಇತರರು ಘಫುಬ್‌ಬಾಲ್‌ ಆಡಲು ಅಸಕ್ತಿ 
ವ್ಯಕ್ತಪಡಿಸಿದರು. ಅವರು ತಮ್ಮ ನಡುವೆ ಆಡಲು ಬಯಸುವ 
ಆಟವನ್ನು ಆಯ್ಲೆ ಮಾಡಲು ನಾನು ಅವರನ್ನು ಕೇಳದೆ. 
ತರಗತಿಯಲ್ಪರುವ ಪ್ರತಿಯೊಬ್ಬರಿಗೂ ಧ್ವನಿ ಇದೆ ಮತ್ತು ಅದು 
ಕೇಳಸುತ್ತಿದೆ ಎಂಬುದನ್ನು ನಾನು ಬುಚಿತಪಡಿಸಿ- 
ಕೊಳ್ಳಬೇಕಾಗಿತ್ತು. ನಮ್ಮ ಪ್ರಜಾಸತ್ತಾತ್ಮಕ ಸಮಾಜದಲ್ಲ ಅಂಗ 
ಮತ್ತು ಇತರ ರೀತಿಯ ತಾರತಮ್ಯಕ್ಕೆ ಯಾವುದೇ ಸ್ಥಾನವಿಲ್ಲ 
ಎಂದು ತೋರಿಸಲು ನಡೆಸಲಾದ ಎಲ್ಲಾ ಚರ್ಚೆಗಳು ಮತ್ತು 
ಉಪಕ್ರಮಗಳ ಹೊರತಾಗಿಯೂ, ಮುಖ್ಯ 


Ry 
Mucket 


Ateam & 


| am - Ceveiylhing ok; 


|) i 
age Yeox 


\-okonk QEbing seid 
(en “yy upslE food | 


(den 


Kl (ad Migs 


\ “fom eRe 


ಚಿತ್ರ 3. ವಿದ್ಯಾರ್ಥಿಯೊಬ್ಬಳ ಒತ್ತಡದ ಬಕೇಟ್‌ನ ಚಿತ್ರ 


ಸಮಸ್ಯೆಯೆಂದರೆ ಹುಡುಗಿಯರು ಹುಡುಗರಂತೆ ಬಹಿರಂಗವಾಗಿ 
ಮಾತನಾಡದಿರುವುದು. ಆದರೆ, ಠೇ ಬಾರಿ ಬಾಲಕಿಯರು 
ವ್ಯಾಪಕ ಚರ್ಚೆ ಹಾಗೂ ನಿರ್ಧಾರ ತೆಗೆದುಕೊಳ್ಳಲು ಮತದಾನ 
ಬಳಕ ಡಾಡ್ಜ್‌ ಬಾಲ್‌ ಆಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. 
ವಿದ್ಯಾರ್ಥಿಗಳು ಎಷ್ಟು ಮತ್ತು ಯಾವ ಆಧಾರದ ಮೇಲೆ 
ತಂಡಗಳನ್ನು ರಚಿಸಬೇಕೆಂದು ನಿರ್ಧರಿಸಲು ನಂತರ 
ಭೇಟಯಾದರು. ಇದೆಲ್ಲವೂ ಅವರು ಪ್ರತಂತ್ರವಾಗಿ 
ಪೂರ್ಣಗೊಳಸಿದ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ 
ಭಾಗವಾಗಿತ್ತು: ಇದರಲ್ಲ ನಾನು ಯಾವುದೇ ಪಾತ್ರವನ್ನು 
ವಹಿಸಿಲ್ಲ. ಇದರ ನಂತರ, ಅವರು ಎರಡು ಆಯ್ಕೆಗಳಲ್ಲ ಒಂದನ್ನು 
ಆರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ 
ಚಟುವಟಕೆಯುಳ್ಳ ಕಾರ್ಯಹಾಕೆಯನ್ನು ನಾವು ಪೂರ್ಣ£- 
ಗೊಳಸಿದೆವು. ಇದು ಖುಷಿ ನೀಡುವ ಒಂದು ಚಟುವಬಕೆ- 
ಯಾಗಿತ್ತು. ಅವರು ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದು- 
ಕೊಳ್ಳಬೇಕಾಗಿತ್ತು ಮತ್ತು ಅವರ ಆಯ್ಲೆಗಳನ್ನು ಅವರೇ 
ಸಮರ್ಥಿಸಿಕೊಳ್ಳಬೇಕಾಗಿತ್ತು. 


ಮರುದಿನ, ನನ್ನ ವಿದ್ಯಾರ್ಥಿಗಳಲ್ಲ ಒಬ್ಬ ಇಡೀ ತರಗತಿಯನ್ನು 
ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟನಲ್ಲ ಮುನ್ನಡೆಸಿದ. ನನ್ನ ಕೆಲವು 
ವಿದ್ಯಾರ್ಥಿಗಳು ಡಾಡ್ಜ್‌ ಬಾಲ್‌ ಆಡಲು ಬಯಸಿದ್ದರು, ಆಗ ಈ 
ವಿದ್ಯಾರ್ಥಿ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡ ಮತ್ತು 
ಒಂದು ಕಾಗದದಲ್ಲ ಎರಡು ಕಾಲಂಗಳನ್ನು ಮಾಡಿ ಫುಟ್‌ಬಾಲ್‌ 
ಆಟದ ಸಾಧಕ-ಬಾಧಕಗಳನ್ನು ಬರೆದ. ತರಗತಿಯಲ್ಲ ಈ 
ಅಂಶಗಳನ್ನು ವಿವರವಾಗಿ ಚರ್ಚ್ಜಿಸಲಾಯುತು, ಅಂತಿಮವಾಗಿ 
ಪ್ರತಿಯೊಬ್ಬರೂ ಫುಟ್‌ಬಾಲ್‌ ಆಟವನ್ನು ಆಡಲು ಮತ್ತು ಅಭ್ಯಾಸ 
ಮಾಡಲು ಆಯ್ಕೆ ಮಾಡಿಕೊಂಡರು. ಏಕೆಂದರೆ ಈ ಬೆ 
ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದ ವಿದ್ಯಾರ್ಥಿಯು ಎರಡು 
ಕಾಲಮ್‌ಗಳಲ್ಲ ಉಲ್ಲೇಣಸಲಾದ ಪ್ರತಿಯೊಂದು ಅಂಶಕ್ಸೂ 
ಕಾರಣಗಳನ್ನು ನೀಡಿದ್ದ. ನಿರ್ಧಾರ ತೆಗೆದುಕೊಳ್ಳಲು 
ತಾರ್ಕಿಕತೆಯು ನಿರ್ಣಾಯಕವಾಗಿದೆ ಎಂದು ವಿದ್ಯಾರ್ಥಿಗಳು 
ಕಅತರು ಮತ್ತು ಅವರ ನಿರ್ಧಾರಗಳಗೆ ಕಾರಣಗಳ ಬಧ್ಣೆ 
ಸ್ರಷ್ಟತ್ರೆಯನ್ನು ಹೊಂದಿರುವಾಗ ಅದು ಸುಲಭವಾಗುತ್ತದೆ. 


ಒತ್ತಡ ಮತ್ತು ಆತಂಕವನ್ನು ನಿರ್ವಹಿಸುವುದು 


ಒತ್ತಡ ಮತ್ತು ಆತಂಕವು ಬದಲಾವಣೆಗಳು ಮತ್ತು ಕಷ್ಟಗಳಗೆ 
ನೀಡುವ ಸಾಮಾನ್ಯ ಪ್ರತಿಕ್ರಿಯೆಗಳಾಗಿವೆ, ಇದು ಬಾಲ್ಯದಿಂದಲೂ 
ಸಹ ಪ್ರತಿಯೊಬ್ಬರ ಜೀವನದ ಭಾಗವಾಗಿದೆ. ಒತ್ತಡ ಮತ್ತು 
ಆತಂಕವು ಖಯಣಾತ್ಕಕ ಸಂದರ್ಭಗಳಲ್ಲ ಉಂಬಾಗುವ 
ಭಯಾನಕ ಭಾವನೆಗಳು ಎಂದು ನಾವು ಆಗಾಧ್ಧೆ ನಂಬುತ್ತೇವೆ. 
ಆದಾಗ್ಯೂ, ಸಂತೋಷದ ಸಂದರ್ಭಗಳ (ಶಾಲಾ ಘಟನೆಗಳು, 
ರಜೆಗಳು ಅಥವಾ ಸಾಮಾಜಕ ಹವ್ಯಾಸಗಳಂತಹ) ನಿರೀಕ್ಷೆಯು 
ಕೆಲವೊಮ್ಮೆ ಒತ್ತಡವನ್ನು ಉಂಟುಮಾಡಬಹುದು. ಏನನ್ನಾದರೂ 
ನಿರೀಕ್ಷಿಸುವ ಸಂದರ್ಭ ಬಂದಾಗ, ಮಾರ್ಪಡಿಸಬೇಕಾದ ಅಥವಾ 
ರಕ್ಷಿಸಬೇಕಾದಾಗ, ಮಕ್ಕಳು ಒತ್ತಡ ಮತ್ತು ಆತಂಕವನ್ನು 


ಅನುಭವಿಸುತ್ತಾರೆ. ಅವರಿಗೆ ಮುಖ್ಯವಾದ ವಿಷಯವು ಅಪಾಯಕ್ಕೆ 
ಸಿಲುಕಿದಾಗ, ಅವರು ಆತಂಕಕ್ಕೊಳಗಾಗುತ್ತಾರೆ. ನನ್ನ ಅನೇಕ 
ವಿದ್ಯಾರ್ಥಿಗಳು ತರಗತಿಯ ಮುಂದೆ ಅಥವಾ ಬೆಳಗ್ಗಿನ ಶಾಲಾ 
ಸಭೆಯಲ್ಲ ಮಾತನಾಡಬೇಕಾದಾಗ ಒತ್ತಡ ಮತ್ತು ಆತಂಕಕ್ಕೆ 
ಒಳಗಾಗುತ್ತಾರೆ. ಈ ಆತಂಕವನ್ನು ಹೋಗಲಾಡಿಸಲು, ನಾನು 
ಅವರನ್ನು ವಿವಿಧ ಒತ್ತಡ-ನಿವಾರಕ ಚಟುವಟಕೆಗಳಲ್ಲ (stress- 
relieving activities) ತೊಡಗಿಪಿದೆ. 


ಒತ್ತಡ ಮತ್ತು ಆತಂಕವನ್ನು ನಿವಾರಿಸುವ ಮಾರ್ಗಗಳ ಕುರಿತು 
ನೀವು ಹುಡುಕದಾಗ ಅಥವಾ &ದಿದಾಗ ಬರುವ ಮೊದಲ 
ವಿಷಯವೆಂದರೆ ಧ್ಯಾನ. ಆದಾಗ್ಯೂ, ಕೆಲವೊಮ್ಮೆ, ಮಗುವಿಗೆ 
ಧ್ಯಾನ ಮಾಡುವುದು ಸವಾಲಾಗಿರಬಹುದು. ವಿದ್ಯಾರ್ಥಿ- 
ಯಾಗಿದ್ದಾಗ. ನಾನು ಸಹ ಒತ್ತಡವನ್ನು ನಿವಾರಿಸಲು 
ಧ್ಯಾನವನ್ನು ಬಳಸುತ್ತಿದ್ದೆ. ಆದಾಗ್ಯೂ, ನನ್ನ ವಿದ್ಯಾರ್ಥಿಗಳು 
ತುಂಬಾ ಸಕ್ರಿಯರಾಗಿದ್ದಾರೆ ಮತ್ತು ಚಲನೆಯ ಅಗತ್ಯವಿರುವ 
ಚಟುವಟಕೆಗಳಗೆ ಆದ್ಯತೆ ನೀಡುತ್ತಾರೆ. ಆದ್ದರಿಂದ, ನಾನು 
ಧ್ಯಾನವನ್ನು ಹೊರತುಪಡಿಸಿ ಬೇರೆ ಮಾರ್ಗಗಳನ್ನು ಹುಡುಕದೆ. 
ನನ್ನ ತರಗತಿಯಲ್ಲ ನಾನು ಮಾಡಿದ ಕೆಲವು ಚಟುವಟಕೆಗಳು 
ಇಲಿವೆ: 


ನಿಮ್ಮ ಒತ್ತಡವನ್ನು ಎಸೆದುಬಿಡಿ 


ನಾನು ವಿದ್ಯಾರ್ಥಿಗಳಗೆ ಕಾಗದದ ಹಾಳೆಯ ಮೇಲೆ ದೊಡ್ಡ 
ಬಕೆಟ್‌ ಚಿತ್ರವನ್ನು ಜಡಿಸಲು ಹೇಳದೆ ಮತ್ತು ಅವರು 
ಅನುಭವಿಸುತ್ತಿರುವ ಎಲ್ಲಾ ಒತ್ತಡವನ್ನು ಅದರಲ್ಲ ತುಂಬಲು 
(ಅದರೊಳಗೆ ಬರೆಯುರಿ) ಹೇಳದೆ. ಪರೀಕ್ಷೆಗಳು, ಪೋಷಕರ 
ಒತ್ತಡ, ಮುಟ್ಟು ಇತ್ಯಾದಿಗಳು ಒತ್ತಡಕ್ಕೆ ಉದಾಹರಣೆಗಳಾಗಿವೆ. 
ಅವರು ತಮ್ಮ ಒತ್ತಡದ ಬಕೆಟ್‌ ಚಿತ್ರಿಸಿದ ನಂತರ, ಈ ಕೆಲವು 
ಚಟುವಟಕೆಗಳಲ್ಲ ಪಾಲ್ಗೊಂಡರು. 


ರೇಖಾಚಿತ್ರ ಚಟುವಟಿಕೆ 


ವಿದ್ಯಾರ್ಥಿಗಳನ್ನು ಸಂತೋಷಪಡಿಸುವ ಅಥವಾ ಇತ್ತೀಚಿನ 
ದಿನಗಳಲ್ಲ ಅವರಿಗೆ ಸಂತೋಷವನ್ನುಂಟು ಮಾಡಿದ 
ಯಾವುದಾದರೂ ವಿಷಯಗಳನ್ನು ಕಪ್ಪು ಕಾಗದದ ಮೇಲೆ ಬಣ್ಣದ 
ಸೀಮೆಸುಣ್ಣವನ್ನು ಬಳಸಿ ಚಿತ್ರಿಸುವಂತೆ ನಾನು ವಿದ್ಯಾರ್ಥಿಗಳನ್ನು 
ಪ್ರೋತ್ತಾಹಿಸಿದೆ. ಈ ಚಟುವಟಕೆಗೆ ಅವರು ಪೆನ್‌ ಅಥವಾ ಪೆನ್ಸಿಲ್‌ 
ಬಳಕೆಗಿಂತ ಬಣ್ಣದ ಸೀಮೆಸುಣ್ಣವನ್ನು ಬಳಸುವುದನ್ನು 
ಆನಂದಿಸಿದರು. ಜಳ ಸೀಮೆಸುಣ್ಣದ ಬದಲಗೆ ಬಣ್ಣದಬಣ್ಣದ 
ಸೀಮೆಸುಣ್ಣವನ್ನು ಬಳಸುವುದರಿಂದ ಮಗುವಿನ 
ಮನಸ್ಲಿತಿಯನ್ನು ಅರಆಸಬಹುದು. 


ಮನಸ್ಸಿಗೆ ತೋಚಿದಂತೆ ಗೀಚುವುದು (ಡೂಡ್ಲಿಂಗ್‌) 


ಡೂಡ್ಲಿಂಗ್‌ ಒಂದು ವಿಶ್ರಾಂತಿ ಚಟುವಟಕೆಯಾಗಿದೆ, ಏಕೆಂದರೆ 
ಇದು ಯಾವುದೇ ರಚನಾತ್ಕಕ ಅಥವಾ ನಿರೀಕ್ಷಿತ 


ಫಲಅತಾಂಶವನ್ನು ಬೇಡುವುದಿಲ್ಲ. ನಾನು ನನ್ನ ವಿದ್ಯಾರ್ಥಿಗಳಗೆ 
ಸ್ನೆಚ್‌ ಪೆನ್ನುಗಳನ್ನು ನೀಡಿ ಅವುಗಳನ್ನು ಬಳಸಿಕೊಂಡು ಅವರ 
ಮನಸ್ಸಿಗೆ ತೋಚಿದ್ದನ್ನು ಮುಕ್ತವಾಗಿ ಬಡಿಸಲು ಹೇಳದೆ. ಅವರಿಗೆ 
ನಿರಾಳಕವಾಗಲು ನಾನು ಕೆಲವು ಶಾಂತವಾದ ಸಂಗೀತವನ್ನೂ 
ಕೇಳಸಿದೆ. ಆ 25 ನಿಮಿಷಗಳ ತರಗತಿಯಲ್ಲ, ಅವರ ಮನಸ್ಸು 
ಯಾವುದೇ ರೀತಿಯ ಆತಂಕಕ್ಕಿಂತ ಹೆಚ್ಚಾಗಿ ಸೃಜನಶೀಲ 
ಚಟುವಟಕೆಯಲ್ಲ ಸಂಪೂರ್ಣವಾಗಿ ತೊಡಗಿಸಿಕೊಂಡಿತು. 


ಮರ ಅಥವಾ ಗಿಡದೊಂದಿಗೆ ಮಾತನಾಡುವುದು 


ನಮ್ಮ ತರಗತಿ ಕೊಠಡಿಯಲ್ಲ ಮನಿಪ್ಲಾಂಟ್‌ ಇದೆ. ಮೊದಲಗೆ, 
ನನ್ನ ವಿದ್ಯಾರ್ಥಿಗಳು ಸಸ್ಯದೊಂದಿಗೆ ಸಂವಹನ ನಡೆಸುವುದು 
ವಿಚಿತ್ರವೆಂದು ಭಾವಿಸಿದರು. ಮತ್ತು ಅವರು ನಕ್ಕರು. ಆದರೆ 
ಯಾವಾಗ ಅವರು ಅದು ಒತ್ತಡವನ್ನು ಹೊರಹಾಕಲು ಸಹಾಯ 
ಮಾಡುತ್ತದೆ ಎಂದು ಕಂಡುಕೊಂಡರೋ, ಆಗ ಅವರು ಅದನ್ನು 
ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸಿದರು. ಈ 
ಚಟುವಟಕೆಯ ನಂತರ. ತನ್ನ ಸಮಸ್ಯೆಗಳನ್ನು ಕೇಳಲು 


ಮೂಲಕ ಸಂಪರ್ಕಿಸಬಹುದು. 


ಯಾರೋ ಒಬ್ಬರು ನನ್ನೊಂದಿಗೆ ಸದಾಕಾಲ ಲಭ್ಯವಿದ್ದಾರೆ ಎಂದು 
ನನಗೆ ಅನಿಸುತ್ತಿದೆ ಎಂದು ವಿದ್ಯಾರ್ಥಿಯೊಬ್ಬ 
ಅಭಿಪ್ರಾಯಪಟ್ಟನು. 


ಕೊನೆಯಲ್ಲ ಹೇಳುವುದಾದರೆ, ನಮ್ಮ ವಿದ್ಯಾರ್ಥಿಗಳ ಸಾಮಾಜಕ 
-ಭಾವನಾತ್ಯಕ ಕಲ್ಯಾಣಕ್ಸಾಗಿ ಬಹಳಷ್ಟು ಸಾಧಿಸಲಾಗಿದೆ,ಇನ್ನೂ 
ಹೆಚ್ಚನದನ್ನು ಮಾಡಬೇಕಾಗಿದೆ. ಸರಕವಾದ ಚಟುವಟಕೆಗಳು 
ಮತ್ತು ಕಾರ್ಯಗಳು ಅವರ ಸಾಮಾಜಕ ಮತ್ತು ಭಾವನಾತ್ಯಕ 
ಅಗತ್ಯಗಳನ್ನು ಗಮನಾರ್ಹವಾಗಿ ಪೂರೈಸುತ್ತವೆ. ಶಿಕ್ಷಣ- 
ತಜ್ಞರಾಗಿ, ನಾವು ಅವರ ವ್ಯಕ್ತಿತ್ತದ ಈ ಆಯಾಮದ ಬಗ್ಗೆ 
ನಿರಂತರವಾಗಿ ಮಾತನಾಡಬೇಕಾಗಿದೆ, ಇದರಿಂದಾಗಿ ಅವರ 
ಶೈಕ್ಷಣಿಕ ಮತ್ತು ವೃತ್ತಿಪರ ಯಶಸ್ಸಿನ ಅವಕಾಶಗಳು 
ಸುಧಾರಿಸುವುದರ ಜೊತೆಗೆ, ನಾವು ಅವರ ಸಾಮಾಜಕ ಮತ್ತು 
ಭಾವನಾತೃಕ ಕೌಶಲ್ಯಗಳನ್ನು ಹೋಷಿಸಬಹುದು ಮತ್ತು ಅವರಿಗೆ 
ಸುರಕ್ಷಿತ ಮತ್ತು ಸಕಾರಾತ್ಮಕ ಕಅಕೆಯ ವಾತಾವರಣವನ್ನು 
ಒದಗಿಸಬಹುದು. 


ಶಾಲಿನಿ ಸೋಲಂಕಿ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಪ ಸ್ನಾತಕೋತ್ತರ ಪದವಿಯನ್ನು 
ಪಡೆದಿದ್ದಾರೆ. ಅವರು ಆಂಧ್ರಪ್ರದೇಶದ ವಿಜಯವಾಡದಲ್ಲರುವ ಇಂಟರ್‌ನ್ಯಾಶನಲ್‌ ಸ್ಕೂಲ್‌ನಲ್ಲ ಇಂದ್ದಿಷ್‌ಗೆ ಕಾರ್ಯಕ್ರಮ 
ಸುಗಮಕಾರರಾಗಿದ್ದಾರೆ (Programme Facilitator). ತನ್ನು ಬಡುವಿನ ವೇಕೆಯಲ್ಲ, ಅವರು ಮಕ್ಕಳ ಸಾಹಿತ್ಯವನ್ನು ಹಓಿದುವುದು, ಯೋಗ 
ಮಾಡುವುದು ಮತ್ತು ಇತಿಹಾಸಿಕ ಚಲನಚಿತ್ರಗಳನ್ನು ನೋಡುವುದನ್ನು ಆನಂದಿಸುತ್ತಾರೆ. ಅವರನ್ನು shalinisolanki70@gmail.com 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 63 


